ಕರ್ನಾಟಕ ರಾಜ್ಯಪತ್ರ 


- - 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೪ 
Volume 154 


ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ ( ಭಾದ್ರಪದ ೨೮, ಶಕ ವರ್ಷ ೧೯೪೧) ಸಂಚಿಕೆ ೩೮ 
Bengaluru, Thursday, September 19, 2019 ( Bhadrapada 28 , Shaka Varsha 1941 ) || Issue 38 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


OFFICE OF THE DISTRICT AND SESSIONS JUDGE ,MANDYA 

NOTIFICATION 

Mis . To . No. ADMN/ 3557/ 2019, DATED : 16- 07- 2019 , 
Smt. H .B . Asharani, Software Technician , Court of the District & Sessions Judge , Mandya , is permitted to surrender 15 days of 
earned leave from 05 -07 - 2019 to 19 -07 -2019 (bdi) for the year 2019 , for encashment benefit. 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of KCSRs. 
PR -1184 

H .G . VIJAYAKUMARI 
Prl. District and Sessions Judge , 

Mandya . 


HIGH COURT OF KARNATAKA 

NOTIFICATION 

No .HCE 510/ 2012, BENGALURU , DATED : 18- 07 - 2019 
The resignation tendered by Dr. Shashikala M . A . Urankar, Retired District Judge hitherto appointed as the Director, Arbitration 
and Conciliation Centre , Bengaluru (Domestic and International), III Floor, Khanija Bhavan , Race Course Road , Bengaluru , is accepted 
with immediate effect and the said officer is relieved from the post of the Director, Arbitration and Conciliation Centre, Bengaluru from 
the afternoon of 18th July 2019 . 

Sri Prakash Sangappa Helavar, Deputy Director, Arbitration and Conciliation Centre , Bengaluru , is placed in -charge of the duties 
of Director, Arbitration & Conciliation Centre , Bengaluru , until further orders . 

BY ORDER OF HON BLE THE CHIEF JUSTICE 
PR-1256 

V .SRISHANANDA 
REGISTRAR GENERAL 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂ: ಅಪಜೀ 29 ಎಫ್‌ಪಿಸಿ 2015 , ಬೆಂಗಳೂರು, ದಿನಾಂಕ: 18 - 07 -2019 
ಶ್ರೀ ಶಿವರಾಜ್ ಸಿಂಗ್, ಭಾ .ಅ. ಸೇ ., ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 56 ಎಸ್‌ಎಫ್‌ಪಿ 
2015 , ದಿನಾಂಕ : 31- 05 -2019ರನ್ವಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡಿ, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ 
ನಿಗಮ ನಿಯಮಿತದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿರುತ್ತದೆ. 


(೫೧೩ ) 


೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೯ , ೨೦೦೯ 


ಭಾಗ ೨ 


ಅದರಂತೆ, ಶ್ರೀ ಶಿವರಾಜ್ ಸಿಂಗ್, ಭಾ . ಅ. ಸೇ ., ರವರು ದಿನಾಂಕ : 01 - 06 - 20೨ ರಂದು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಪ್ರಭಾರವನ್ನು ಶ್ರೀ ಅಭಿಯು ಸಿಂಗ್, ಭಾ . ಅ. ಸೇ ., ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು 
ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಇವರಿಂದ ವಹಿಸಿಕೊಂಡಿರುತ್ತಾರೆ. 

ಆದ್ದರಿಂದ ಶ್ರೀ ಶಿವರಾಜ್ ಸಿಂಗ್ , ಭಾ . ಅ.ಸೇ ., ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯಲ್ಲಿ 
ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೂ ನೇಮಿಸಿ ಆದೇಶಿಸಲಾಗಿದೆ. 
PR-1257 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಆರ್ . ರಮೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

( ಅರಣ್ಯ - ಎ) 
OFFICE OF THE DISTRICT AND SESSIONS JUDGE , MANDYA 

NOTIFICATION 

Mis , To . No . ADMN/ 3729 / 2019 , DATED : 25- 07 - 2019 
Smt. K .P . Saroja, Chief Administrative Officer , Court of the District & Sessions Judge, Mandya , is permitted to surrender 15 dyas 
of earned leave from 04 -07 -2019 to 18 -07 - 2019(bdi) for the year 2019, for encashment benefit . 

She shall be paid pay and allowances admissible for the period of leave so surrendered at the rate of 1/30th of the monthly pay 
and allowances for each day of leave surrendered as per the provisions contained in Rule 118 (2 ) of KCSRs. 

H .G . VIJAYAKUMARI 
PR-1258 

Prl. District and Sessions Judge , 

Mandya . 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂ : ಮಮಇ 195 ಮಭಾಬ 2018 , ಬೆಂಗಳೂರು, ದಿನಾಂಕ : 11 - 07 - 2019 
ಕೇಂದ್ರ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿನಿಯಮ 2005ರ ಪರಿಚ್ಛೇಧ 18ರನ್ವಯ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ 
ಆಯೋಗದ ನಿಯಮ 2010ರ ನಿಯಮ 3 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಗೆ ಹೆಸರಿಸಲಾದವರನ್ನು ಕರ್ನಾಟಕ ರಾಜ್ಯ ಮಕ್ಕಳ 
ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರನ್ನಾಗಿ ದಿನಾಂಕ : 11 - 07 - 2019ರಿಂದ ಜಾರಿಗೆ ಬರುವಂತೆ ಮುಂದಿನ 3 ವರ್ಷದ ಅವಧಿಗೆ ನೇಮಕ ಮಾಡಲಾಗಿದೆ. 
ಕ್ರಸಂ. ಹೆಸರು ಮತ್ತು ವಿಳಾಸ | 

ಪದನಾಮ 
| ಡಾ . ಜಯಶ್ರೀ , 

ಸದಸ್ಯರು 
01- 04 - 1303/453, ಐ. ಡಿ.ಎಸ್.ಎಮ್. ಟಿ ಬಡಾವಣೆ , 
ಮಂತ್ರಾಲಯಂ ರಸ್ತೆ, ರಾಯಚೂರು. 
ಪೋನ್ ನಂ . 9448081789 
ಶ್ರೀ ಹೆಚ್. ಸಿ. ರಾಘವೇಂದ್ರ, 

ಸದಸ್ಯರು 
ರಾಮಸಾಗರ ( ಅಂಚೆ) ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ. 
ಪೋನ್ ನಂ . 9482100875 
ಶ್ರೀಮತಿ ಭಾರತಿ, 

ಸದಸ್ಯರು 
# 2231 , 2ನೇ ಮೈನ್ ರೋಡ್ ಸೆಕ್ಟರ್ 11 , ಮಹತೇಶನಗರ , ಬೆಳಗಾವಿ . 
ಪೋನ್ ನಂ . 9964375669, 6360747237 
ಶ್ರೀ ಅಶೋಕ್ ಜಿ ಯರಗಟ್ಟಿ, 

ಸದಸ್ಯರು 
1ನೇ ಕ್ರಾಸ್ , ನಾಡ್ಗರ್ ಪಾರ್ಕ್ , ಸಾಧನಕೇರಿ, 
ಧಾರವಾಡ - 580 008. 
ಪೋನ್ ನಂ . 9480171243 
ಶ್ರೀ ಪರಶುರಾಮ ಎಂ .ಎಲ್., 

ಸದಸ್ಯರು 
#724 , ಎಂ . ಐ. ಜಿ . - 2, 2ನೇ ತಿರುವು, ಕೆ.ಹೆಚ್. ಬಿ . ಕಾಲೋನಿ, 
ಹೊಟಗುಳ್ಳಿ, ಮೈಸೂರು. 
ಪೋನ್ ನಂ . 9448078371 


ಭಾಗ ೨ 


೫೧೫ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೪ 
ಶ್ರೀ ಡಿ . ಶಂಕರಪ್ಪ, 

ಸದಸ್ಯರು 
# 174, 5ನೇ ಕ್ರಾಸ್, ಬೆಳವಂತನಕೊಪ್ಪ, ಶಿರಾಳಕೊಪ್ಪ, 
ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ - 577 428. 
ಪೋನ್ ನಂ . 9880444749 


PR-1259 


SC - 200 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಂಧ್ಯಾ ಎಲ್. ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


KARNATAKA PUBLIC SERVICE COMMISSION 

" Udyoga Soudha”, Bengaluru 

NOTIFICATION 
No . Adm : 415 /2019- 20/ PSC, DATED : 20 -07 - 2019 


In pursuance of Regulation 13 (a) of the Karnataka Public Service Commission (Conditions of Service) Regulations 1957 , 
Smt. G . Sathyavathi, 1.A.S., whose services are placed at the disposal of the Commission in Government Notification No . DPAR 123 SAS 
2019 , dated : 17 -07 -2019 , is appointed as Secretary, Karnataka Public Service Commission , vice , Sri R . R . Jannu, 1.A.S. transferred . 

By Order of the Secretary , 
PR-1260 

R . NAVAMANI 

Karnataka Public Service Commission , 
ಕರ್ನಾಟಕ ಲೋಕಸೇವಾ ಆಯೋಗ 


“ಉದ್ಯೋಗಸೌಧ”, ಬೆಂಗಳೂರು. 

ಅಧಿಸೂಚನೆ 
ಸಂಖ್ಯೆ : ಆಡಳಿತ : 415 / 2019 - 20 / ಪಿಎಸ್‌ಸಿ, ದಿನಾಂಕ : 20 - 07 - 2019 


ಸರ್ಕಾರದ ದಿನಾಂಕ : 17 - 07 - 2019ರ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 123 ಎಸ್‌ಎಎಸ್ 2019ರಲ್ಲಿ ಶ್ರೀಮತಿ ಜಿ. ಸತ್ಯವತಿ, ಭಾ.ಆ. ಸೇ . 
ಇವರನ್ನು ಆಯೋಗದ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಳಿಸಲಾಗಿದ್ದು, 1957ರ ಕರ್ನಾಟಕ ಲೋಕಸೇವಾ ಆಯೋಗದ (ಸೇವಾ ಷರತ್ತುಗಳು) 
ವಿನಿಯಮಗಳ ನಿಯಮ 3( ಎ) ಅನುಸರಣೆಯಂತೆ ಶ್ರೀ ಆರ್ . ಆರ್ . ಜನ್ನು ಭಾ . ಆ. ಸೇ ಅವರ ವರ್ಗಾವಣೆಯಿಂದ ತೆರವಾಗಿರುವ ಆಯೋಗದ 
ಕಾರ್ಯದರ್ಶಿಯ ಹುದ್ದೆಯಲ್ಲಿ ಅವರನ್ನು ನಿಯೋಜಿಸಿದೆ . 
PR-1261 

ಕಾರ್ಯದರ್ಶಿಯವರ ಆದೇಶದ ಮೇರೆಗೆ, 

ಆರ್ , ನವಮಣಿ 

ಉಪ ಕಾರ್ಯದರ್ಶಿ , 

ಕರ್ನಾಟಕ ಲೋಕಸೇವಾ ಆಯೋಗ, 
KARNATAKA PUBLIC SERVICE COMMISSION 


"Udyoga Soudha”, Bengaluru 

NOTIFICATION 
No . Adm : 481 / 2019 - 20/ PSC, DATED : 29 -07-2019 


In pursuance of Regulation 13(a ) of the Karnataka Public Service Commission (Conditions of Service ) Regulations 1957 , 
Smt. G . R . J. Divya Prabhu , 1.A.S., whose services are placed at the disposal of the Commission in Government Notification No. DPAR 
87 SAS 2019 , dated : 09 -07 -2019, is appointed as Controller of Examinations, Karnataka Public Service Commission , 
vice , Smt. Vasireddi Vijaya Jyothsana, 1.A.S. transferred . 

By Order of the Secretary , 
PR -1262 

R . NAVAMANI 
Karnataka Public Service Commission , 

Bengaluru . 


೫೧೬. ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೧ 

ಭಾಗ ೨ 
ಕರ್ನಾಟಕ ಲೋಕಸೇವಾ ಆಯೋಗ 
“ಉದ್ಯೋಗಸೌಧ”, ಬೆಂಗಳೂರು. 

ಅಧಿಸೂಚನೆ 
ಸಂಖ್ಯೆ : ಆಡಳಿತ : 481/ 2019 - 20 / ಪಿಎಸ್‌ಸಿ, ದಿನಾಂಕ : 29 - 07 - 2019 
ಸರ್ಕಾರದ ದಿನಾಂಕ : 09 - 07 - 209ರ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 87 ಎಸ್‌ಎಎಸ್ 2019ರಲ್ಲಿ ಶ್ರೀಮತಿ ಜಿ.ಆರ್. ಜೆ. ದಿವ್ಯ ಪ್ರಭು, 
ಭಾ.ಆ.ಸೇ . ಇವರನ್ನು ಆಯೋಗದ ಪರೀಕ್ಷಾ ನಿಯಂತ್ರಕರಾಗಿ ನಿಯುಕ್ತಿಗೊಳಿಸಲಾಗಿದ್ದು, 957ರ ಕರ್ನಾಟಕ ಲೋಕಸೇವಾ ಆಯೋಗದ ( ಸೇವಾ ಷರತ್ತುಗಳು ) 
ವಿನಿಯಮಗಳ ನಿಯಮ 13( ಎ) ಅನುಸರಣೆಯಂತೆ ಶ್ರೀಮತಿ ವಾಸಿರೆಡ್ಡಿ ವಿಜಯ ಜ್ಯೋತ್ಸಾ, ಭಾ . ಆ.ಸೇ . ಅವರ ವರ್ಗಾವಣೆಯಿಂದ ತೆರವಾಗಿರುವ 
ಆಯೋಗದ ಪರೀಕ್ಷಾ ನಿಯಂತ್ರಕರ ಹುದ್ದೆಯಲ್ಲಿ ಅವರನ್ನು ನಿಯೋಜಿಸಿದೆ . 
PR-1263 

ಕಾರ್ಯದರ್ಶಿಯವರ ಆದೇಶದ ಮೇರೆಗೆ 

ಆರ್ . ನವಮಣಿ 
ಉಪ ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ 


ಕಂದಾಯ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಕಂಇ 84 ಮುಸೇವಿ 2015 , ಬೆಂಗಳೂರು, ದಿನಾಂಕ : 23 - 07 - 2019 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ ಕಲಂ 21 ಹಾಗೂ ತಿದ್ದುಪಡಿ ಅಧಿನಿಯಮ, 
2011ರನ್ವಯ ಮೈಸೂರು ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತಿಗೆ ಈ ಕೆಳಕಂಡ ಅಧಿಕಾರೇತರ ನಾಮ ನಿರ್ದೇಶಿತ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ನಾಲ್ಕು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿ ಆದೇಶಿಸಿದೆ : 
ಹೆಸರು ಮತ್ತು ವಿಳಾಸ ಶ್ರೀ /ಶ್ರೀಮತಿ 

| ಸ್ಥಾನ 
ಶ್ರೀ ಸುರೇಶ್ ಬಿನ್ ಲೇ : ನರಸಿಂಹಮೂರ್ತಿ, ಸಿದ್ದಲಿಂಗಪುರ ಗ್ರಾಮ , | ಸದಸ್ಯರು 
ಕಸಬಾ ಹೋಬಳಿ, ಮೈಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ. 

( ಸಾಮಾನ್ಯ) 
PR-1264 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 25 

ಎಂ . ತಿಪ್ಪಿರಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, ( ಮುಜರಾಯಿ ) 


ಕ್ರ. ಸಂ . 


೫) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 72 ಪಿಇಜಿ 2019 , ಬೆಂಗಳೂರು, ದಿನಾಂಕ : 23 - 07 - 2019 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಪೊಲೀಸ್ ಅಧೀಕ್ಷಕರ ( ಸಶಸ್ತ್ರ) ವೃಂದದ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 
ಅಧಿಕಾರಿಯ ಹೆಸರು ಮತ್ತು 

ವರ್ಗಾವಣೆಯ ನಂತರ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀ /ಶ್ರೀಮತಿ 
ಶ್ರೀ ಎಂ . ಯೋಗೇಶ್ , 

ಪೊಲೀಸ್ ಉಪ ಆಯುಕ್ತರು ( ಡಿಸಿಪಿ), 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ರಾಜ್ಯ | ಸಿಎಆರ್ ( ದಕ್ಷಿಣ), ಬೆಂಗಳೂರು. 
ಗುಪ್ತವಾರ್ತೆ , ಬೆಂಗಳೂರು 

( ಶ್ರೀ ಎಸ್ . ಸಿದ್ದರಾಜು ಅವರ ವರ್ಗಾವಣೆಯಿಂದ 

ತೆರವಾಗಿರುವ ಸ್ಥಳಕ್ಕೆ) 
ಶ್ರೀ ಎಸ್. ಸಿದ್ದರಾಜು, ಪೊಲೀಸ್ ಉಪ ] ಪೋಲೀಸ್ ಉಪ ಆಯುಕ್ತರು ( ಡಿಸಿಪಿ), 
ಆಯುಕ್ತರು ( ಡಿಸಿಪಿ), ಸಿಎಆರ್ ( ದಕ್ಷಿಣ), | ಸಿಎಆರ್ ( ಪಶ್ಚಿಮ) , ಬೆಂಗಳೂರು 
ಬೆಂಗಳೂರು 

( ಖಾಲಿ ಹುದ್ದೆಗೆ) 


PR -1265 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ವಿ . ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಎ) 


೫೧೭ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೪ 

೫೧೭ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 65 ಪಿಇಜಿ 2019 , ಬೆಂಗಳೂರು, ದಿನಾಂಕ : 23 - 07 - 2019 
ರಾಜ್ಯ ಪೊಲೀಸ್ ಇಲಾಖೆಯ ಡಿವೈ.ಎಸ್ . ಪಿ . (ಸಿವಿಲ್) ವೃಂದದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೆಳಕಂಡ ಅಧಿಕಾರಿಗಳಿಗೆ ವೇತನ ಶ್ರೇಣಿ 
ರೂ . 67 ,550 -1, 04 ,600ರ ಎಸ್. ಪಿ. ( ಸಿವಿಲ್) (ನಾನ್ ಐಪಿಎಸ್) ವೃಂದದ ಹುದ್ದೆಗೆ ಕೆ. ಸಿ.ಎಸ್. ಆರ್ . ನಿಯಮ 32 ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 


*)2| 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 


1 . ಉದಯಕುಮಾರ್ ಎಂ . ಬೇವಿನಗಿಡದ್ 
2 | ನಾಗಪ್ಪ 

ಯಶವಂತ್ ಸಾವರ್‌ಕರ್ 
ಎಸ್ . ಜೆ . ಕುಮಾರ ಸ್ವಾಮಿ 
ಸುರೇಶ್ ಬಾಬು 
ರಾಮನಗೊಂಡ ಬಸರಗಿ. 
ಮಹೇಶ್ ಮೇಘಣ್ಣನವರ್ 
| ಕೆ. ಪಿ. ರವಿಕುಮಾರ್ 


ಕೆ. ಸಿ.ಎಸ್ . ಆರ್ . ನಿಯಮ 32ರಡಿ ಎಸ್. ಪಿ. ( ಸಿವಿಲ್ ) 
( ನಾನ್ ಐಪಿಎಸ್ ) ವೃಂದದಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ 

ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಡಿಸಿಆರ್‌ಇ, ಕಲಬುರಗಿ 
ಪಿಟಿಎಸ್. ಹಾಸನ 
ರಾಜ್ಯ ಗುಪ್ತವಾರ್ತೆ , ಮಂಗಳೂರು 
ಡಿಸಿಆರ್‌ಐ , ಮಂಗಳೂರು 
ಅರಣ್ಯ ಕೋಶ, ಮಡಿಕೇರಿ, ಕೊಡಗು ಜಿಲ್ಲೆ 
ಎಸಿಬಿ, ಬೆಂಗಳೂರು 
ಜೆಸ್ಕಾಂ, ಕಲಬುರಗಿ 
ಡಿಸಿಪಿ , ಅಪರಾಧ -2 , ಬೆಂಗಳೂರು 
ಡಿಸಿಆರ್‌ , ಬೆಳಗಾವಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ವಿ . ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ) 


| ಶ್ರೀಕಾಂತ್ ಕಟ್ಟಿಮನಿ 


PR -1266 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 48 ಪಿಇಜಿ(1) 2019 ( ಭಾಗ -1), ಬೆಂಗಳೂರು, ದಿನಾಂಕ : 23 - 07 -2019 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 48 ಪಿಇಜಿ 2019 , ದಿನಾಂಕ : 17 - 07 - 2019ರಲ್ಲಿ ಈ ಕೆಳಕಂಡ ಅಧಿಕಾರಿಗಳಿಗೆ ಡಿವೈ.ಎಸ್. ಪಿ. (ಸಿವಿಲ್) 
( ಹೈ - ಕ ಯೇತರ) ವೃಂದದಲ್ಲಿ ಕೆ. ಸಿ.ಎಸ್‌ . ಆರ್‌. ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿರುವುದನ್ನು ಮಾರ್ಪಡಿಸಿ, 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 


#(GL 


ಅಧಿಕಾರಿಯ ಹೆಸರು 
( ಶ್ರೀ /ಶ್ರೀಮತಿ) 


ಗಣೇಶ್ ಕೆ.ಎಲ್. 


ಬಾಲಕೃಷ್ಣ ಸಿ. 
ವಿಜಯಪ್ರಸಾದ್ 
ಪರಶುರಾಮಪ್ಪ ಹೆಚ್. 


ಕೆ . ಸಿ .ಎಸ್. ಆರ್ .ನಿಯಮ 32ರಡಿ 
ಸ್ವತಂತ್ರ ಪ್ರಭಾರದಲ್ಲಿರಿಸಿ 

ಮಾರ್ಪಡಿಸಲಾದ ಸ್ಥಳ 
ನಿಯುಕ್ತಿಗೊಳಿಸಲಾದ ಸ್ಥಳ 
ಡಿ . ಸಿ. ಆರ್. ಬಿ ., ಉತ್ತರ ಕನ್ನಡ ಜಿಲ್ಲೆ | ಆಂತರಿಕ ಭದ್ರತಾ ಇಲಾಖೆ, ಮಂಗಳೂರು 
ರಾಜ್ಯ ಗುಪ್ತವಾರ್ತೆ ಘಟಕ 

ಭ್ರಷ್ಟಾಚಾರ ನಿಗ್ರಹ ದಳ ( ಎಸಿಬಿ ) 
ರಾಜ್ಯ ಗುಪ್ತವಾರ್ತೆ , ಮಂಗಳೂರು ಡಿ .ಎಸ್. ಪಿ ., ಲೋಕಾಯುಕ್ತ, ಬೆಂಗಳೂರು 
ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಎ . ಸಿ . ಬಿ , ಬೆಂಗಳೂರು 
ಕೆ. ಎಲ್. ಎ ., ಬೆಂಗಳೂರು 

ಸಿ. ಐ . ಡಿ. ಬೆಂಗಳೂರು 


ಆನಂದ ಸಿ . ಎಸ್ . 


6 


| 


ಉಮಾಶಂಕರ್‌ 


ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 


ಸಿ. ಐ . ಡಿ . ಬೆಂಗಳೂರು 


PR-1267 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ . ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ) 


೫೧೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೯ , ೨೦೦೯ 

ಭಾಗ ೨ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 48 ಪಿಇಜಿ (ii) 2019 ( ಭಾಗ- 1), ಬೆಂಗಳೂರು, ದಿನಾಂಕ : 23 - 07 - 2019 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 60 ಪಿಇಜಿ 209, ದಿನಾಂಕ : 17 - 07 -2019ರಲ್ಲಿ ಈ ಕೆಳಕಂಡ ಅಧಿಕಾರಿಗೆ ಡಿವೈ . ಎಸ್. ಪಿ . ( ಸಿವಿಲ್) 
( ಹೈ - ಕ) ವೃಂದದಲ್ಲಿ ಕೆ.ಸಿ.ಎಸ್. ಆರ್. ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿರುವುದನ್ನು ಮಾರ್ಪಡಿಸಿ, ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕೆ. ಸಿ.ಎಸ್ . ಆರ್ .ನಿಯಮ 32ರಡಿ 
ಅಧಿಕಾರಿಯ ಹೆಸರು ಸ್ವತಂತ್ರ ಪ್ರಭಾರದಲ್ಲಿರಿಸಿ 

ಮಾರ್ಪಡಿಸಲಾದ ಸ್ಥಳ 
( ಶ್ರೀ /ಶ್ರೀಮತಿ) 

ನಿಯುಕ್ತಿಗೊಳಿಸಲಾದ ಸ್ಥಳ 


8(GU 


ಸುರೇಶ್ ರೆಡ್ಡಿ ಎಂ .ಎಸ್ . 


ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 


ಡಿ . ಸಿ. ಆರ್ . ಇ ., ಬಾಗಲಕೋಟೆ 


PR-1268 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ . ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ) 


ಹಾಗೂ ವಾರ್ತಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಸಂವಾ : 05 : ವಾಪಸಿ : 2016 ( ಭಾ - 1), ಬೆಂಗಳೂರು, ದಿನಾಂಕ : 15 - 07 - 2019 


ಇದೇ ಕ್ರಮಾಂಕದ ದಿನಾಂಕ : 27 - 05 - 2019ರಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆಯಿಂದ 
ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೆಳಕಂಡ ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಅಧಿಕಾರಿಗಳ ಹೆಸರು 


ಸ್ಥಳ ನಿಯುಕ್ತಿ 


೧೫)R| 


1 | ಶ್ರೀ ಹಮೀದ್ ಖಾನ್ 


ಉಪ ನಿರ್ದೇಶಕರ ಕಛೇರಿ, ವಾರ್ತಾ ಮತ್ತು ಸಾರ್ವಜನಿಕ 


ಸಂಪರ್ಕ ಇಲಾಖೆ, ಮೈಸೂರು. 


ಶ್ರೀ ಕೆ . ಬಿ . ಕಿರಣ್ ಸಿಂಗ್ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಖಾಲಿ ಇರುವ 
ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ , ಬೆಂಗಳೂರು 
ಇಲ್ಲಿಗೆ ನಿಯೋಜನೆಯ ಮೇರೆಗೆ ನೇಮಿಸಲು ಶ್ರೀಯುತರ 
ಸೇವೆಯನ್ನು ಕನ್ನಡ, ಸಂಸ್ಕೃತಿ ಇಲಾಖೆಯ ವಶಕ್ಕೆ ನೀಡಿದೆ. 
ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿ, ವಾರ್ತಾ ಮತ್ತು 


3 | ಶ್ರೀ ರವಿರಾಜ್ ಹೆಚ್ . ಜಿ. 


ಸಾರ್ವಜನಿಕ ಸಂಪರ್ಕ ಇಲಾಖೆ, ರಾಯಚೂರು. 


4 | ಶ್ರೀ ಖಾದರ್ ಷಾ ಬಿ. ಎ. 


ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿ, ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಇಲಾಖೆ , ಮಂಗಳೂರು. 


PR-1269 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎನ್ . ವನಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 

( ವಾರ್ತಾ ಶಾಖೆ) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೯ , ೨೦೦೯ 

೫೧೯. 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವೈಎಸ್‌ಡಿ 80 ಇವೈಡಬ್ಲ್ಯೂ 2019 , ಬೆಂಗಳೂರು, ದಿನಾಂಕ : 22 - 07 - 2019 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರ ಹುದ್ದೆಯ ಕಾರ್ಯಭಾರ ವಹಿಸಿಕೊಂಡಿರುವ ಶ್ರೀ ಪೆದ್ದಪ್ಪಯ್ಯ ಆರ್‌.ಎಸ್, ಭಾ . ಅ. ಸೇ . 
ರವರನ್ನು ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯ ನಿರ್ದೇಶಕರ ಹುದ್ದೆಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
PR -1270 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 50 

ಟಿ. ಮಂಜುನಾಥ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. 


HIGH COURT OF KARNATAKA 

NOTIFICATION 
No. GOB(I) 1/ 2019, BENGALURU, DATED : 8-08- 2019, 


Smt. Prabhavati Mrityunjay Hiremath , Prl. District and Sessions Judge , Shivamogga , is transferred and proposed for 
appointment as District Judge , OOD , Director, Karnataka Judicial Academy, Bengaluru ( Vacant Post), in the interest of public service, to 
take effect immediately . 

BY ORDER HON BLE THE CHIEF JUSTICE 
PR- 1390 

V .SRISHANANDA 
REGISTRAR GENERAL 


HIGH COURT OF KARNATAKA 

NOTIFICATION 

No. GOB(I) 1/2019, BENGALURU, DATED : 8-08- 2019, 
The Presiding Officer of the court of | Addl. District and Sessions Judge, Kalaburagi is concurrently appointed as the Presiding 
Officer of the court of Prl. District and Sessions Judge ,Kalaburagi ( vacant court), with immediate effect and until further orders. 

BY ORDER OF THE HIGH COURT 
PR-1391 

V . SRISHANANDA 
REGISTRAR GENERAL 


HIGH COURT OF KARNATAKA 

NOTIFICATION 

No .GOB (1) 2/2019 , BENGALURU , DATED : 2nd AUGUST , 2019. 
In exercise of the powers conferred under Section 11 (3 ) of the Code of Criminal Procedure , 1973 , the High Court of Karnataka 
hereby confers the powers of JudicialMagistrate First Class on the Addl. Senior Civil Judge , Gadag and III Addl. Civil Judge, Gadag , 
with immediate effect and until further orders. 

BY ORDER OF THE HIGH COURT 
PR -1392 

V .SRISHANANDA 

REGISTRAR GENERAL 
HIGH COURT OF KARNATAKA 

NOTIFICATION 

No. GOBI) 2/ 2019, BENGALURU , DATED : 05 -08- 2019 , 
The Presiding Officer of the court of Prl. Senior Civil Judge and CJM ., Ramanagara , is concurrently appointed as the Presiding 
Officer of the court of Senior Civil Judge and JMFC ., Kanakapura (vacant court) with immediate effect and until further orders. 

BY ORDER OF THE HIGH COURT 
PR -1393 

V .SRISHANANDA 
REGISTRAR GENERAL 


3890 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೯ , ೨೦೦೯ 
HIGH COURT OF KARNATAKA 

NOTIFICATION 
No.GOB (1) 3 /2019 , BENGALURU , DATED : 05 -08 -2019 . 


The following transfer and postings of Judicial Officers in the cadre of Civil Judges , are ordered in the interest of public service , 
to take effect immediately : 
SI.No . Name of the Officer 

Present Place 

Place to which posted 
Sri .Shivanand Laxman Anchi Prl. Civil Judge and JMFC , Virajpet, Civil Judge and JMFC , Bhalki, Bidar District. 
Kodagu -Madikeri District. 

(Vice Sri. Prashanth Badawadagi – 

transferred ) 
Sri.Prashanth Badawadagi Civil Judge and JMFC , Bhalki, Addl. Civil Judge and JMFC , Bhalki , 
Bidar District 

Bidar District 
(Newly created court – vide G . O . No.LAW 81 

LCE 2018 , dated 31.12 .2018 ) 
3 Smt. Trupti Dharane 

IV Addl. Civil Judge and JMFC , II Addl. Civil Judge and JMFC , Hosapete, 
Maddur, 

Ballari District 
Mandya District. 

( Vacant Court) 
Sri.Konappa N .V . 

Addl. Civil Judge and JMFC , Virajpet, Prl. Civil Judge and JMFC , Virajpet, 
Kodagu -Madikeri District. 

Kodagu -Madikeri District. 
(Vice Sri. Shivanand Laxman Anchi – 

transferred ) 
5 Smt.C .Mahalakshmi Civil Judge , OOD , 

Addl. Civil Judge and JMFC , Virajpet, 
Leave Reserve , High Court of 

Kodagu -Madikeri District. 
Karnataka , Bengaluru . 

( Vice Sri. Konappa N .V . – transferred ) 

BY ORDER OF THE HIGH COURT 
PR - 1394 

V . SRISHANANDA 
REGISTRAR GENERAL 


HIGH COURT OF KARNATAKA 


NOTIFICATION 

No. GOB (1) 29/2014 , BENGALURU , DATED : 05 .08 . 2019 . 
The High Court of Karnataka hereby declares that the following Civil Judges appointed vide Government Notification 
No. LAW 378 LAC 2013 dated 18 .03.2014, and assumed charge as such on 09.04 .2014 , have satisfactorily completed the period of 
probation on the afternoon of 08 .04 .2016 . 


SI.No . 


Name and present place of working of the Officer 
Sri . Ananda K . M ., 
Prl . Civil Judge & JMFC , 
Belthangady. 
Sri. Syed Arfath Ibrahim M ., 
Prl. Civil Judge & JMFC , 
Sagar. 
Smt. Manjula. D , 
OOD , Civil Judge , 
Deputy Registrar, 
City Civil Court, Bengaluru City . 
Sri . Manjunatha M .S ., 
Addl. Civil Judge & JMFC , 
Udupi. 


PR - 1395 


BY ORDER OF THE HIGH COURT 

V . SRISHANANDA 
REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 

3830 
HIGH COURT OF KARNATAKA 

NOTIFICATION 

GOB(I) 22/2019, BENGALURU , DATED : 03-08 - 2019 . 
In pursuance of Rule 118 - A (1 ) of K .C . S .Rs. sanction is hereby accorded for payment of cash equivalent of leave salary for 
Earned Leave , subject to maximum of 300 days , at the credit of the following District Judges who retired from judicial service with effect 
from the afternoon of 30 .06 .2019 on attaining the age of superannuation . It is certified as per Rule 118 (A ) (4 ) of K .C . S .Rs that no 
Departmental Enquiry was pending against the said Officers as on that date . 

1 . Sri Ravi. N . M . 
2 . Sri B .Narayanappa 

3 . Sri Donekallu Veeranna 

They shall be paid the pay and allowances admissible for the period of Earned Leave at their credit as per Rules , after the 
receipt of endorsement from the Accountant General ( A & E ), Karnataka, Bengaluru . 

BY ORDER OF HON BLE THE CHIEF JUSTICE , 
PR -1396 

V . SRISHANANDA 

REGISTRAR GENERAL 
HIGH COURT OF KARNATAKA 

NOTIFICATION 

No. GOB (1) 257 /2006 , BENGALURU, DATED : 03 -08 - 2019 . 
In exercise of the powers conferred by sub -section (1) of Section 13 of the Code of Criminal Procedure, 1973 (Central Act 2 of 
1974 ), the High Court of Karnataka hereby confers the powers of JudicialMagistrate of the Second Class on Shri. Ukesh Kumar, IAS 
Probationer of 2018 and appoints him as Special Judicial Magistrate under sub - section (2 ) of Section 13 of the said Code during his 
training period at Raichur from 29.08 . 2019 to 11.09 . 2019, for trial of cases to be transferred to him by the Prl . District and Sessions 
Judge , Raichur. 

BY ORDER OF HON BLE THE CHIEF JUSTICE , 
PR - 1397 

V . SRISHANANDA 

REGISTRAR GENERAL 
HIGH COURT OF KARNATAKA 

NOTIFICATION 
No. GOB (1) 257/2006 , BENGALURU , DATED : 03- 08-2019. 


In exercise of the powers conferred by sub -section (1) of Section 13 of the Code of Criminal Procedure, 1973 (Central Act 2 of 
1974), the High Court of Karnataka hereby confers the powers of Judicial Magistrate of the Second Class on Shri.Ishwar Kumar 
Kandoo, IAS Probationer of 2018 and appoints him as Special JudicialMagistrate under sub -section (2 ) of Section 13 of the said Code 
during his training period at Ballari from 26 .08 .2019 to 23 .03. 2020 , for trial of cases to be transferred to him by the Prl. District and 
Sessions Judge , Ballari . 

BY ORDER OF HON BLE THE CHIEF JUSTICE , 
PR - 1398 

V . SRISHANANDA 

REGISTRAR GENERAL 
HIGH COURT OF KARNATAKA 

NOTIFICATION 
No . GOB (1) 257 /2006 , BENGALURU , DATED : 06 -09 -2019 . 


In exercise of the powers conferred by sub -section (1) of Section 13 of the Code of Criminal Procedure , 1973 (Central Act 2 of 
1974), the High Court of Karnataka hereby confers the powers of Judicial Magistrate of the Second Class on Kum .Garima Panwar , IAS 
Probationer (2017 Batch ) and appoints her as Special Judicial Magistrate under sub -section (2 ) of Section 13 of the said Code during 
her training period at Bagalkot from 10 . 07 . 2019 to 23.03. 2020 , for trial of cases to be transferred to her by the Prl. District and Sessions 
Judge ,Bagalkot. 

BY ORDER OF HON BLE THE CHIEF JUSTICE , 
PR - 1399 

V . SRISHANANDA 
REGISTRAR GENERAL 


HIGH COURT OF KARNATAKA 

NOTIFICATION 

No . GOB (I) 2/2019, BENGALURU , DATED: 08 -08 - 2019 . 
The Presiding Officers of the Courts mentioned at Column No. 1 below , are concurrently appointed as the Presiding Officers of 
the Courts mentioned at Column No .2 , with immediate effect and until further orders: 


R .N .I. No. KARBIL /2001 /47147 POSTAL REGN . No. RNP /KA/ BGS /2202 / 2017 - 19 
Licensed to post without prepayment WPP No . 297 


3899 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೦೯ 


ಭಾಗ ೨ 


Designation of the Presiding Officer 

(1) 
Prl. Senior Civil Judge and JMFC ., Hosapete 


Name of the Courts to which concurrent appointment is made 

(2 ) 
Senior Civil Judge and JMFC , Kudligi. 
(On Civil Side) 
(With a direction to itinerate for two days in a week i. e ., on every 
working Friday and Saturday ) 
Senior Civil Judge and JMFC ., Kudligi. 
(On Criminal side ) 


Civil Judge and JMFC ., 
Kudligi 


PR - 1400 


BY ORDER OF THE HIGH COURT 

V . SRISHANANDA 

REGISTRAR GENERAL 
HIGH COURT OF KARNATAKA 


NOTIFICATION 

No.LCA- II 360/ 2017, BENGALURU , DATED : 14 -08 - 2019 . 
Upon Considering the declaration regarding the date of birth furnished by the Software Technicians and the date of birth 
recorded in the respective SSLC Certificates produced by them , the High Court of Karnataka, in exercise of the powers conferred under 
Sub -section 2 of section 3 of Karnataka State Servants Determination of Age Act , 1974 , hereby accepts the date of birth of the following 
Software Technicians, appointed vide this office Notification No.LCA - 11- 360/ 2017 dated : 06 -06 -2019, as mentioned against their names : 

Name of the Software Technicians 
Sl. No. 

Present place of work 

Date of Birth 
Smt/Sri . 
1 Sunil N 

Chikkamagaluru 

08 - 10 -1991 
Jaya Priya PJ 

Kolar 

31-03- 1993 
Sanjana S 

Leave Reserve 

13-06 - 1993 
Arun Dumarki 

Belagavi 

23 -06 - 1984 
Jeer Shivakumara 

Gadag 

06 -07 - 1990 
Venkatesh K 

Yadgiri 

15 - 04 - 1981 
Arun Kumar 

U .K ., Karwar 

03 -02 - 1986 
Arathi T 

Chikkaballapur 

02-01- 1994 
Monika 

Leave Reserve 

03 - 12 - 1987 


PR - 1401 


BY ORDER OF HON BLE THE CHIEF JUSTICE, 

V . SRISHANANDA 
REGISTRAR GENERAL 


OFFICE OF THE CITY CIVIL COURT , BENGALURU 


NOTIFICATION 
No . ADM -I (E ) 1774 / 2019, DATED : 02 -08 -2019 . 


Sri Maregowda, Retd. Asst. Registrar, City Civil Court , Bengaluru , is granted cash equivalent of leave salary for earned leave 
not exceeding 300 days at his credit on the date of his retirement i. e ., w . e .f. 31 -07 -2019 in accordance with Rule 118 - A of K . C . S .Rs. 


Further, it is certified that there are no departmental enquiries/ criminal proceedings are pending against Sri Maregowda , Retd . 
Asst. Registrar of this Court,who has retired from Service on attaining the age of superannuation on the afternoon of 31-07 - 2019 . 


He shall be paid pay and allowances admissible for the period of earned leave at his credit as per rules . 


PR - 1402 


BY ORDER OF THE PRL,.CITY CIVIL & SESSIONS JUDGE , 

REGISTRAR 
CITY CIVIL COURT 

BENGALURU 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ಯ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


